ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 23-03-2021 ಪ್ರಶ್ನೆ ಸಂಖ್ಯೆ: 1640(1929) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಮರಿತಿಬ್ಬೇಗೌಡ(ಶಿಕ್ಷಕರ ಕ್ಲೇತು 

ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 


ವಿಷಯ: ಕೋಲಾರ ನಗರ ಸಭೆಯಲ್ಲಿನ ಹಿಂದಿನ ಪೌರಾಯುಕ್ತ/ನೌಕರರು ಇಲಾಖಾ ವಿಚಾರಣೆ ಕೈಗೊಂಡ 
ನಂತರ ನಿಧನ ಹೊಂದಿದಲ್ಲಿ ಸೌಲಭ್ಯ ಕಲ್ಪಿಸುವ ಬಗ್ಗೆ 


(ಅ) ನಗರ ಸಭೆಗಳಲ್ಲಿ ಪೌರಾಯುಕರ ಹುದ್ದೆಯಂತಹ ವಿವಿಧ ಹುದ್ದೆಗಳಲ್ಲಿ 
ಕಾರ್ಯನಿರ್ವಹಿಸಿರುವ ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ / ನೌಕರರುಗಳಿಂದ 
ಆರ್ಥಿಕ ನಷ್ಟುವುಂಟಾದಾಗ ಅವರುಗಳ ಮೇಲೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ವಬಿಯಮ 100(20ರ ಪ್ರಕಾರ ಆ ಅಧಿಕಾರಿ/ನೌಕರರು ನಿಧನ ಹೊಂದಿದ 
ನಂತರವೂ ಅವರ ಮೇಲೆ ವಿಚಾರಣೆ ನಡೆಸಲು ಅವಕಾಶವಿದೆಯೇ; 


(ಆ) ಹಾಗಿದ್ದಲ್ಲಿ, ಕೋಲಾರ ನಗರ ಸಭೆಗೆ ಸಂಬಂಧಿಸಿದಂತೆ ಪೌರಾಯುಕರು ಹಾಗೂ ಇತರೆ 
ಅಧಿಕಾರಿಗಳು ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆಂದು ತಿಳಿಸಿ, ಅವರುಗಳ ಮೇಲೆ ಇಲಾಖಾ 
ವಿಚಾರಣೆ ಕೈಗೊಂಡ ನಂತರ ಅವರಲ್ಲಿ ಯಾರಾದರೂ ನಿಧನ ಹೊಂದಿದ್ದಲ್ಲಿ, ಅಂತಹ 
ಅಧಿಕಾರಿಗಳ ಮೇಲೆ ಇಲಾಖಾ ವಿಚಾರಣೆಯನ್ನು ಕೈಬಿಡಲಾಗಿದೆಯೇ; (ವಿವರಗಳನ್ನು 
ನೀಡುವುದು) 


(ಇ) ಕೋಲಾರ ನಗರಸಭೆಗೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆಗೆ ಒಳಪಟ್ಟಿ 
ಪೌರಾಯುಕರು/ಅಧಿಕಾರಿಗಳು ಬಿಧನ ಹೊಂದಿದ ನಂತರ ಅವರ ಕುಟಿಂಬಕ್ಕೆ ಎಲ್ಲಾ 
ಸೌಲಭ್ಯಗಳನ್ನು ನೀಡಲಾಗಿದೆಯೆಳಿ (ವಿವರಗಳನ್ನು ನೀಡುವುದು) 


(ಈ) ಇಲ್ಲದಿದ್ದಲ್ಲಿ, ವಿಳಂಬಕ್ಕೆ ಕಾರಣಗಳೇನು; 


(ಉ ಕೋಲಾರ ನಗರ ಸಭೆಯಲ್ಲಿ ಈ ಹಿಂದೆ ನಿಯೋಜನೆ ಮೇರೆಗೆ 
ಪೌರಾಯುಕರಾಗಿ/ನೌಕರರಾಗಿ ಕಾರ್ಯನಿರ್ವಹಿಸಿದವರು ನಿಧನ ಹೊಂದಿದ್ದಲ್ಲಿ, ಅವರ 
ಶುಟಿಂಬದವರಿಗೆ ಆರ್ಥಿಕ ಸೌಲಭ್ಯ ಬಿಡುಗಡೆ ಮಾಡುವ ಸಲುವಾಗಿ ಕೋಲಾರ ನಗರ 
ಸಭೆಯಿಂದ ಅವರ ಮಾತೃ ಇಲಾಖೆಗೆ ನಿರಾಕ್ಷೇಪಣಾ ಪತ್ರವನ್ನು ನೀಡಲಾಗಿದೆಯೇ; ಇದ್ದಲ್ಲಿ, 
ವಿವರಗಳನ್ನು ಒದಗಿಸುವುದು; 


(ಊ) ಇಲ್ಲದಿದ್ದಲ್ಲಿ, ಸದರಿ ವಿಳಂಬಕ್ಕೆ ಕಾರಣಗಳೇನು? (ವಿವರಗಳನ್ನು ನೀಡುವುದು) 


